ಹಲು 


ಕರ್ನಾಟಕ ವಿಧಾನ ಪರಿಷತ್ತು 


143 ನೇ ಅಧಿವೇಶನ 2021 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


; 2495 
: ಶ್ರೀ. ಸುನೀಲ್‌ ಸುಬ್ರಮಣಿ. ಎಂ.ಪಿ. 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


: 31-03-2021 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 


ಲೋಕೋಪಯೋಗಿ ಸಚಿವರು 


ಉತ್ತರ 


ಕ್ರಸಂ 
ಕೋಷೆಯೋಗಿ 


ಅ) 


ಪ್ರೆ 

ಇಲಾಖೆಯ ರಾಜ್ಯ 
ಹೆದ್ದಾರಿಗಳನ್ನು ಟೋಲ್‌ ರಸ್ತೆಗಳನ್ನಾಗಿ ಮಾಡಲು 
ಸರ್ಕಾರ ಚಿಂತನೆ ನಡೆಸಿದೆಯೇ; ರಾಜ್ಯದ ಯಾವ 
ರಸ್ತೆಗಳನ್ನು ಟೋಲ್‌ ರಸ್ಸೆಗಳನ್ನಾಗಿ 
ಮಾಡಲಾಗುವುದು; 


) ಕ.ಠರ್‌ಡಸಿ.ಎಲ್‌ ಹಾಗೂ ಶಿಫ್‌ ಸಂಸ್ಥೆಗಳಿಂದ 
ಅಭಿವೃದ್ಧಿ ಪಡಿಸಿರುವ 19 ರಸ್ತೆಗಳಲ್ಲಿ ಬಳಕೆದಾರರ 
ಶುಲ್ಕವನ್ನು (User Fee) ಸಂಗ್ರಹಣೆ ಮಾಡಲು ಸರ್ಕಾರಿ 
ಆದೇಶ ಸಂಖ್ಯೆ ಲೋಇ 118 ಇಎಪಫಿ 2016 
ಬೆಂಗಳೂರು ದಿನಾಂಕ:31-03-2017 ರಲ್ಲಿ 
ಅನುಮೋದನೆ ನೀಡಲಾಗಿದೆ. 

ಹುಡ್ಕೋ (HUDCO) ಸಾಲದ ನೆರವಿನಲ್ಲಿ ಅಭಿವೃದ್ಧಿ 
ಪಡಿಸಲಾಗಿರುವ ಎರಡು ರಸ್ತೆಯಲ್ಲಿ ಶುಲ್ಕ ಸಂಗ್ರಹಣ 
ಮಾಡಲಾಗುತ್ತಿದೆ. 

ಕರಅನಿನಿ ವತಿಯಿಂದ ಕೈಗೊಂಡ 4 ರಸ್ತೆಗಳನ್ನು ಪಪಿಪಿ- 
ಡಿಬಿಎಫ್‌ಓಟಿ-ವಿಜಿಎಫ್‌ ಮಾದರಿಯಲ್ಲಿ ಕೈಗೊಂಡಿದ್ದು, 


wv. 


2 


3) 


ನಿರ್ಮಾಣ ವೆಚ್ಚವನ್ನು ರಿಯಾಯಿತಿದಾರರು 
ಹೂಡಿಕೆಮಾಡಿ ಅಭಿವೃದ್ಧಿ ಪಡಿಸಿದ್ದು, ಸರ್ಕಾರದ 
ಅನುಮತಿಯಂತೆ ಸದರಿ ರಸ್ತೆಗಳಲ್ಲಿ ರಿಯಾಯಿತಿದಾರು 
ನಿರ್ಧಿಷ್ಟ ಅವಧಿಯ ವರೆಗೆ ಶುಲ್ಕ ವಸೂಲಾತಿ 
ಮಾಡುವರು. 

4 ವಿಶ್ವಬ್ಯಾಂಕ್‌ ನೆರವಿನ ಯೋಜನೆಯಡಿಯಲ್ಲಿ 
ಕೆ.ಆರ್‌.ಡಿ.ಸಿ.ಎಲ್‌ ನಿಂದ ಅಭಿವೃದ್ಧಿ ಪಡಿಸಲಾದ 6 
ರಸ್ತೆಗಳಲ್ಲಿ ಬಳಕೆದಾರರ ಶುಲ್ಕವನ್ನು ಸಂಗ್ರಹಿಸಲು 
ಸರ್ಕಾರಿ ಆದೇಶ ಸಂಖ್ಯೆ ಲೋಇ76 ಇಎಪಂ2014 
ಬೆಂಗಳೂರು ದಿನಾಂಕ: 23-03-2016 ರಲ್ಲಿ 


ಅನುಮೋದನೆ ನೀಡಲಾಗಿರುತ್ತದೆ. 
(ರಸ್ತೆವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ). 


ಆ) 


ರಸ್ಥೆಗಳನ್ನಾಗಿ ಮಾಡಿದ್ದಲ್ಲಿ ಜನರಿಗೆ 
ತೊಂದರೆಯಾಗುವುದಲ್ಲವ; ಈ ಸರ್ವೀಸ್‌ 
ಸರ್ವೀಸ್‌ 


ರಸೆಗಳು ಮಾಡುವ ಮೊದಲು 
ರಸ್ತೆಗಳನ್ನು ಮಾಡಲಾಗಿದೆಯೇ; ಈ ಸರ್ವೀಸ್‌ 
ರಸ್ತೆಗಳನ್ನು ಮಾಡುವುದು ಖಡ್ಡಾಯವಲ್ಲವೆ; 
(ಸರ್ಕಾರದ ಆದೇಶದ ಪ್ರತಿಯನ್ನು 
ಒದಗಿಸುವುದು) | 


[ರಾಜ್ಯ ಪೆದ್ಧಾರಿಗಳನ್ನು ಈ ರೀತಿಯಲ್ಲಿ ಹೋಲ್‌ ಗಆರ್‌ಡಸಎರ್‌ಸತ ಘ್‌ ವತಯಂದ ಅಭಿವೃದ್ಧ ಪಡಿಸಿರುವ 


ರಸ್ತೆಗಳ ಮೇಲೆ ಬಳಕೆದಾರರ ಶುಲ್ಕವನ್ನು ಸಂಗ್ರಹಣೆ 
ಮಾಡುವುದರಿಂದ ಕೆ.ಆರ್‌.ಡಿ.ಸಿ.ಎಲ್‌ ಸಂಸ್ಥೆಯನ್ನು 


ಆರ್ಥಿಕವಾಗಿ ಸಧೃಡಪಡಿಸಿ, ಈ ಸಂಸ್ಥೆಯು ಬರುವ ಟೋಲ್‌ 
ಅದಾಯವನ್ನು ಒತ್ತೆಯಾಗಿರಿಸಿಕೊಂಡು ಬ್ಯಾಂಕ್‌ಗಳಲ್ಲಿ ಸಾಲ 
ಪಡೆದು, Core road network ರಸ್ತೆಗಳ ಅಭಿವೃದ್ಧಿಯನ್ನು 
ಕೈಗೊಳ್ಳಲು ಅನುವಾಗಲು ಕೆ.ಆರ್‌.ಡಿ.ಸಿ.ಎಲ್‌ ಸಂಸ್ಥೆಗೆ 
ಟೋಲ್‌ ಸಂಗಹಣೆ ಮಾಡಲು ಸರ್ಕಾರಿ ಆದೇಶ ಸಂ: 


ಹೋಇ 18 ಇಎಪ 2016, ಚೆಲಗಳೂರು, ದಿನಾಂಕ: 31- 
03-2017 ರಲ್ಲಿ ಅನುಮೋದನೆ ನೀಡಲಾಗಿದೆ 


| ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ NHAI ವತಿಯಂದ Access 


Controlled Expressway ಗಳನ್ನು ನಿರ್ಮಿಸಲಾಗುತ್ತಿದ್ದು, 

ಇವುಗಳಲ್ಲಿ ವಾಹನ ಸಂಜಾರ ವೇಗ {Design Speed) 
ಹೆಚ್ಚಾಗಿದ್ದು, ಸದರಿ ರಸ್ತೆಗಳಲ್ಲಿ ಸುರಕ್ಷತಾ ದೃಷ್ಟಿಯಿಂದ 
ನಿಧಾನವಾಗಿ ಚಲಿಸುವ ಸ್ಥಳೀಯ ವಾಹನಗಳನ್ನು (Slow 
Moving Local Traffic ವೇಗವಾಗಿ ಚಲಿಸುವ 
ವಾಹನಗಳಿಂದ (gh Speed Through Traffic) 
ಪ್ರತ್ಯೇಕಿಸುವ ಸಲುವಾಗಿ ಗ್ರಾಮೀಣ ಪರಿಮಿತಿಯ ರಸ್ತೆಯ 
ಭಾಗಗಳಲ್ಲಿ ಸರ್ವೀಸ್‌ ರಸ್ತೆಗಳನ್ನು ನಿರ್ಮಿಸುವ ಅವಶ್ಯಕತೆ 
ಇರುತ್ತದೆ. 


ಅದರೆ, ಕರ್ನಾಟಕ ರಸ್ತೆ ಅಭಿವದ್ಧಿ ನ ನಿಗಮ ನಿಯಮಿತದ 


ವತಿಯಿಂದ ಟೋಲ್‌ ಸಂಗ್ಲಹವಾಗುತ್ತಿರುವ ರಾಜ್ಯ 
ಹೆದ್ದಾರಿಗಳು ತಾಲ್ಲೂಕು ಮತ್ತು ಜಿಲ್ಲಾ ಕೇಂದ್ರಗಳನ್ನು 
ಸಂಪರ್ಕಿಸುವ  ರಸ್ಥೆಗಳಾಗಿದ್ದು, ವಾಹನ ಸಾಂದ್ರತೆಗೆ 
ಅನುಗುಣವಾಗಿ ರಸ್ತೆಯ ಅಗಲವನ್ನು ನಿರ್ಧರಿಸಿದ್ದು, ವಾಹನ 


ಸಂಚಾರ ದಟ್ಟಣೆ ಕಡಿಮೆ ಇರುವ ಕಾರಣ ಸ್ಥಳೀಯ ಮತ್ತು 
Through Traffic ಗಳನ್ನು ಸರ್ವೀಸ್‌ ರಸ್ತೆಗಳನ್ನು 


| ನಿರ್ಮಿಸುವ ಮೂಲಕ ಪ್ರತ್ಯೇಕಿಸುವ ಅವಶ್ಯಕತೆ ಕಂಡು | 


ಬಂದಿರುವುದಿಲ್ಲ. ಆದ್ದರಿಂದ ಟೋಲ್‌ ಸಂಗ್ರಹಿಸುವ ರಾಜ್ಯ 
ಹೆದ್ದಾರಿಗಳಲ್ಲಿ ಸರ್ವೀಸ್‌ ರಸ್ತೆಯನ್ನು ಪರಿಗಣಿಸಿರುವುದಿಲ್ಲ. 


ರಾಜ್ಯದ ಹೆದ್ದಾರಿಗಳನ್ನು ಟೋಲ್‌ `ರಸೆಗಳನ್ಸಾಗಿ 


ಮಾಡಲು ಇರುವ ನೀತಿ ಮತ್ತು 
ನಿಬಂಧನೆಗಳೇನು? (ಸರ್ಕಾರದ. ಆದೇಶದ 
ಪ್ರತಿಯನ್ನು ಒದಗಿಸುವುದು) 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಪಿಡಬ್ಲೂ 06/0 dI/202 (ಪ3) ದಿನಾಂಕ: 07- ೫ 
2015 9 ಅನ್ವಯ ವಿವಿಧ ಮಾದರಿಯ ವಾಹನಗಳಿಗೆ 
ನಿಗದಿಪಡಿಸಿರುವ” ಮೂಲ ದರಗಳು ಈ ಕೆಳಕಂಡಂತಿರುತ್ತದೆ. 


F ಮೂಲ 
4 ವಾಹನ ಮಾದರಿ ದರ 
ಸಂ 
(ಕಿ.ಮಿಲ) 
ಡಾಮನ್‌ ನವ್‌] 
1 ಕಾರು/ಜೀಮೆ/ವ್ಯಾನು ಅಥವಾ 0.65 
ಲಘು: ವಾಹನ 
ಲಘು ವಾಣಿಜ್ಯ ವಾಹನ, ಲಘು § 
2 ಗೂಡ್ಸ್‌ ವಾಹನ ಅಥವಾ ಮಿನಿ 1.05 
ಬಸ್‌ 
R ಬಸ್‌, ವಾಣೆಜ್ಯ ವಾಹೆನ 220 
(ಎರಡು ಆಕ್ಷಲ್‌) 
[al ly 


(ಮೂರು ಆಕ್ಷಲ್‌) 

ಭಾರಿ ನಿರ್ಮಾಣ - 
ಯಂತ್ರೋಪಕರಣ (CM), 

ಅರ್ಥ್‌ ಮೂವಿಂಗ್‌ 
5 ಎಕ್ಸಿಪ್‌ಮೆಂಟ್‌ (EME) 3.45 
ಅಥವಾ ಮಲ್ಲಿ ಆಕ್ಷಲ್‌ ವಾಹನ 
(ಬಂಗಿ) (ನಾಲ್ಕು ರಿಂದ ಆರು 
ಆಕ್ಷಲ್‌) ] 
ಭಾರಿ ಗಾತ್ರದ ವಾಹನಗಳು 
6 (ಏಳು ಅಥವಾ ಹೆಚ್ಚಿನ 4.20 
| ಆಕ್ಷಲ್‌ಗಳು) 


mE 
4 ಬಸ್‌, ವಾಣಿಜ್ಯ ವಾಹನ | 224 


1) ಸದರಿ ಮೂಲ ದರಗಳನ್ನು ಅಧರಿಸಿ ಅಧಿಸೂಚನೆ 
ನಿಯಮಗಳ, ಅನ್ವಯ ಟೋಲ್‌ ರಸ್ಗೆಯ ಉದ್ದ, ಅಗಲ, 
ಬೈಪಾಸ್‌ ರಸ್ಥೆಗಳು, ಟೋಲ್‌ ರಸ್ತೆಯಲ್ಲಿ 60ಮೀ ಗಿಂತ 
ಉದ್ದವಾಗಿರುವ ಸೇತುವೆಗಳು, ಇವುಗಳನ್ನು ಪರಿಗಣಿಸಿ 
ಆಯಾ ರಸ್ತೆಗೆ ಟೋಲ್‌ ಸುಂಕವನ್ನು 
ನಿಗಧಿಪಡಿಸಲಾಗುತ್ತದೆ. 

2) ಸದರಿ ಮೂಲ ದರಗಳನ್ನು ಆಧಾರಿಸಿ ಪ್ರತಿ ವರ್ಷ 
ಏಪಿಲ್‌ 01 ರಂದು ಪರಿಷ್ಕೃಶ ದರಗಳನ್ನು ನಿಗದಿಪಡಿಸಿ 
ಗೆಜೆಟ್‌ ಪ್ರಕಟಣೆಯನ್ನು ಹೊರಡಿಸಲಾಗುವುದು. ಮೂಲ !' 
ದರಗಳು 2007-08 ವರ್ಷಕ್ಕೆ ಅನ್ನಯವಾಗುತ್ತಿದ್ದು, ಪ್ರತಿ 
ವರ್ಷ ಈ 'ದರಗಳಿಗೆ ಶೇಕಡ 3 ರಷ್ಟು ಸಿಕೆಗಿಂಂ ಹೆಚ್ಚಳ 
ಮತ್ತು WPI index ಆಧಾರಿತ ಹೆಚ್ಚಳವನ್ನು ಸೇರಿಸಿ 
ಪ್ರಸ್ತುತ ವರ್ಷಕ್ಕೆ ಅನ್ವಯವಾಗುವಂತೆ ಮೂಲ ದರಗಳನ್ನು 
ಪರಿಷ್ಠರಿಸಲಾಗುತ್ತದೆ. 

3) ಮೂಲ ದರಗಳು ನಾಲ್ಕು ಪಥದ ರಸ್ತೆಗೆ 
ಅನ್ನಯವಾಗುತ್ತಿದ್ದು, ಟೋಲ್‌ ಸಂಗ್ರಹಿಸಬೇಕಾದ "ರಸ್ತೆಯು | 
ಎರಡು ಪಥದ ರಸ್ಸೆಯಾಗಿದ್ದಲ್ಲಿ ಮೂಲ ದರದ ಶೇ. 70 
ರಷ್ಟು ದರವು ಅನ್ವಯವಾಗುತ್ತದೆ. 

4) ಟೋಲ್‌ ಸಂಗ್ರಹಿಸಬೇಕಾದ ರಸೆಯಲ್ಲಿ ಬೈಪಾಸ್‌ 
ಇದ್ದಲ್ಲಿ, ದರ ನಿಗಧಿಪಡಿಸುವಾಗ ಬೈಪಾಸ್‌ ಉದ್ದದ 15 
ಪಟ್ಟು ಉದ್ದವನ್ನು ಪರಿಗಣಿಸಲಾಗುವುದು. 

5) ಟೋಲ್‌ ಸಂಗ್ರಹಿಸಬೇಕಾದ ರಸ್ನೆಯಲ್ಲಿ 60 ಮೀಟರ್‌ 
ಮೀರಿದ ಸೇತುವೆ ಇದ್ದಲ್ಲಿ, ದರ ನಿಗಧಿಪಡಿಸುವಾಗ 
ಸೇತುವೆಯ 10 ಪಟ್ಟು ಉದ್ದವನ್ನು | 


ಪೆರಿಗಣಿಸಲಾಗುವುದು. 
6) ಟೋಲ್‌ ದರಗಳಲ್ಲಿ Daily Pass, Monthly Pass, |’ 
Local Pass ಗಳನ್ನು ಪಡೆಯುವುದರ ಮೂಲಕ 
ರಿಯಾಯಿತಿಯನ್ನು ರಸ್ತೆ ಬಳಕೆದಾರರು | 
:  ಪಡಯಬಹುದಾಗಿದೆ. 
7) ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳು, ಟ್ರ್ಯಾಕ್ಸರ್‌ಗಳು, |: 
ಎತ್ತಿನ ಗಾಡಿಗಳು ಮತ್ತು ಟ್ರೈಲರ್‌ಗಳಿಗೆ ಟೋಲ್‌ 
ಶುಲ್ಕದಿಂದ ವಿನಾಯಿತಿ ಇರುತ್ತದೆ. 


pe 


ಸಂಖ್ಯೆಲೋಇ ಇ-162 ಇಎಪಿ 2021 


A 


(ಗೋವಿಂದ್ರಣರ ಔರಜೋಳು 
ಮಾನ್ಯ ಉಪ ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ. ಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರ ರವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2495 ಕೈ ಪೂರಕ ಟಿಪ್ಪಣಿ 


ಅ) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ (ಕೆ.ಆರ್‌.ಡಿ.ಸಿ.ಎಲ್‌) ಹಾಗೂ ಕರ್ನಾಟಕ ರಾಜ್ಯ ಹೆದ್ದಾರಿ 
ಅಭಿವೃದ್ಧಿ ಯೋಜನೆ *(ರಷ್‌) ಸಂಸ್ಥೆಗಳಿಂದ ಅಭಿವೃದ್ಧಿ ಪಡಿಸಿರುವ 19 ರಸ್ತೆಗಳಲ್ಲಿ ಬಳಕೆದಾರರ 
ಶುಲ್ಕವನ್ನು (User Fee) ಸಂಗ್ರಹಣೆ ಮಾಡಲು ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು, ಈ 
ಪೈಕಿ 10 ರಸ್ತೆಗಳಲ್ಲಿ ಶುಲ್ಕ ಸಂಗ್ರಹಣೆಯಾಗುತ್ತಿದೆ (1 ರಸ್ತೆಯಲ್ಲಿ ಇಲಾಖಾ ವತಿಯಿಂದ "ಶುಲ್ಕ 
ಸಂಗಹಣೆ ಮಾಡಲಾಗುತ್ತಿದೆ, 

1 ರಸ್ತೆಯಲ್ಲಿ ಶುಲ್ಕ ಸಂಗ್ರಹಣೆ ಪ್ರಾರಂಭವಾಗಬೇಕಾಗಿದ್ದು. ಉಳಿದ 9 ರಸ್ತಗಳಿಗೆ ಟೆಂಡರ್‌ 
ಆಹ್ಲಾನಿಸಲಾಗಿದೆ. (ವಿವರಗಳನ್ನು ಅನುಬಂಧ -1ರಲ್ಲಿ ನೀಡಲಾಗಿದೆ) 


ಆ) ಹುಡ್ಕೋ (HUDCO) ಸಾಲದ ನೆರವಿನಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವ 2 ರಸ್ತೆಯ ಪೈಕಿ 1 
ರಸ್ತೆಯಲ್ಲಿ ಶುಲ್ಕ ಸಂಗ್ರಹಣೆಯಾಗುತ್ತಿದೆ, ಉಳಿದ 1 ರಸ್ತೆಗೆ ಟೆಂಡರ್‌ ಲಹ್ಪಾದಿಸಲಾಗಿದೆ 
(ವಿವರಗಳನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ) 


ಇ) ಕೆ.ಆರ್‌.ಡಿ.ಸಿ.ಎಲ್‌ ವತಿಯಿಂದ ಕೈಗೊಂಡ 4 ರಸ್ತೆಗಳಲ್ಲಿ ಪಿಷಿಪಿ-ಡಿಬಿಎಫ್‌ಓಟಿ-ವಜಿಎಫ್‌ ರಸ್ತೆಗಳಲ್ಲಿ 
ನಿರ್ಮಾಣ ವೆಚ್ಚವನ್ನು ರಿಯಾಯಿತಿದಾರರು ಹೂಡಿಕಿಮಾಡಿ ಅಭಿವೃದ್ಧಿ ಪಡಿಸಿದ್ದು, ಸರ್ಕಾರದ 
ಅನುಮತಿಯಂತೆ' ಸದರಿ 4 ರಸ್ತೆಗಳಲ್ಲಿ ರಿಯಾಯಿತಿದಾರರು ನಿರ್ಧಿಷ್ಟ ಅವಧಿಯವರೆಗೆ ಶುಲ್ಕ 
ಸಂಗ್ರಹಣೆ ಮಾಡುವರು. (ವಿವರಗಳನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ) 


ಈ) ವಿಶ್ವಬ್ಯಾಂಕ್‌ ನೆರವಿನ ಯೋಜನೆಯಡಿಯಲ್ಲಿ ಕೆ.ಆರ್‌.ಡಿ.ಸಿ.ಎಲ್‌ ನಿಂದ ಅಭಿವೃದ್ಧಿ ಪಡಿಸಲಾದ 6 
ರಸ್ತೆಗಳ ಪೈಕಿ 5 ರಸ್ತೆಗಳಲ್ಲಿ ಬಳಕೆದಾರರ ಶುಲ್ಕ ಸಂಗ್ರಹಣೆಯಾಗುತ್ತಿದೆ. ಉಳಿದೆ 1 ರಸ್ತೆಗೆ ಶುಲ್ಕ 
ಸಂಗ್ರಹಣೆ 'ದ್ರಾರಂಭಿಸಬೇಕಾಗಿರುತ್ತದೆ. (ವಿವರಗಳನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ) 


ಈ ಕೆಳಕಂಡ ವಾಹನಗಳಿಗೆ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್‌ ಪಾವತಿಯಿಂದ ವಿನಾಯತಿ ನೀಡಲಾಗಿದೆ. 


1 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ವಾಹನಗಳು, ರಾಜ್ಯ ಸರ್ಕಾರ ಸ್ಥಾಮ್ಯ ಸಂಸ್ಥೆಗಳ 
ವಾಹನಗಳು ಮತ್ತು ಆಧಿಕೃತ ಪರವಾನಗಿ (Pass) ಹೊಂದಿದ್ದು ಸರ್ಕಾರದ ಕಾರ್ಯಗಳಿಗೆ 
ಉಪಯೋಗಿಸುವ ಖಾಸಗಿ ವಾಹನಗಳು, ಹಳದಿ: ರಿಜಿಸ್ಟೇಷನ್‌ ನಂಬರ್‌ ಹೊಂದಿರುವ ವಾಹನಗಳೂ 
ಸೇರಿದಂತೆ ಆದರೆ ವಾಣಿಜ್ಯ ಮತ್ತು ಸರಕು ಸಾಗಾಣಿಗೆ ವಾಹನಗಳನ್ನು ಹೊರತುಪಡಿಸಿ 

2. ಲೋಕಸಭೆಯ ಮಾನ್ಯ ಸ ರುಗಳ ವಾಹನ ಮತ್ತು ವಿಧಾನ pe ಮಾನ್ಯ ಸದಸ್ಯರುಗಳ 
ವಾಹನ 

3. ರಕ್ಷಣಾ ಇಲಾಖೆಯ ವಾಹನಗಳು, ಭಾರತ ಅಂಚಿ ಮತ್ತು ತಂತಿ ಇಲಾಖೆ ಹಾಗೂ ಕೇಂದ್ರ 
ಸರ್ಕಾರದ ಸೇವೆಯಲ್ಲಿರುವ ವಾಹನಗಳು 

4. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶಸ್ತ್ರ ಸಜ್ಜಿತ ಸಮವಸ್ತ್ರ ಹೊಂದಿರುವ ಸೈನಿಕ ವಾಹನಗಳು ಹಾಗೂ 
ಅರೆ ಸೈನಿಕ ವಾಹನಗಳು ಮತ್ತು ಆರಕ್ಷಕರ ವಾಹನಗಳು 

5, ಅಂತರ ರಾಷ್ಟ್ರೀಯ/ರಾಷ್ಟ್ರೀಯ ಪಕಿಪಿತ ಪುರಸ್ಕಾರ ಪಡೆದು ಅಂತಹ ಪುರಸ್ಕೃಕದಾರರು ಅಧಿಕೃತ 
ಅಥವಾ ಸಕ್ಷಮ: ಪ್ರಾಧಿಕರದಿಂದ ಧೃಡೀಕರಣ ಹೊಂದಿರುವ ಭಾವ ಚಿತ್ರವಿರುವ ಗುರುತಿನ 
ಚೇಟಿಯನ್ನು ನೀಡಿದಲ್ಲಿ ಅವರ ವಾಹನಗಳು 


6. ಅಧಿಕೃತ ಅಥವಾ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರುವ ಭಾವ ಚಿತ್ರವಿರುವ ಗುರುತಿನ 
ಚೇಟಿಯನ್ನು ಸಲ್ಲಿಸುವ ಸ್ವಾತಂತ್ರ ಹೋಲಾಟಗಾರರಿಗೆ ಸೇರಿದ ವಾಹನ ಮತ್ತು" ಮಾನ್ಯತೆ ಪಡೆದ 
(Accredited) ಪತ್ರಕರ್ತರ ವಾಹನಗಳು. 

1. ಆಂಬ್ಯುಲೆನ್ಸ್‌ ವಾಹನಗಳು. 
2. ಬೆಂಕಿ ನಂದಿಸುವ ವಾಹನಗಳು (re ghting vehicles) 
3. ಶವ ಸಾಗಿಸುವ ವಾಹನಗಳು 

7. ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು, ಜಾನುವಾರಗಳಿಂದ ಎಳೆಯಲ್ಲಡುವ ವಾಹನಗಳು 
ವ್ಯವಸಾಯೋತ್ಸ್‌ನ್ನಗಳನ್ನು ಸಾಗಿಸುವ ವಾಹನಗಳು ಹಾಗೂ ಟ್ರಾಕ್ಷರ್‌ಗಳು - ಈ ವಾಹನಗಳಿಗೆ 
ಟೋಲ್‌ ಕರವನ್ನು ವಿಧಿಸಲಾಗುವುದಿಲ್ಲ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಬ್ಬ್ಯೂಡಿ/06/ಇಎಪಿ/2012 (ಪ3) ದಿನಾ೦ಕ; 07-03-2015 ರ 
ಅನ್ವಯ ವಿವಿಧ ಮಾದರಿಯ ವಾಹನಗಳಿಗೆ ನಿಗಧಿಪಡಿಸಿರುವ ಮೂಲ ದರಗಳು ಈ 
ಕೆಳಕಂಡಂತಿರುತ್ತದೆ. 


r "ಮೂಲ 
ಸಮ ವಾಹನ ಮಾದರಿ ದರ 
ಸಂಖ್ಯೆ 

| » (ಕಿಮಿಲ 

1 ಕಾರು/ಜೀಪು/ವ್ಯಾನು ಅಥವಾ ಲಘು ವಾಹನ 0.65 

» ಲಘು ವಾಣಿಜ್ಯ ವಾಹೆನೆ `'ಲಘು ಗೂಡ್ಸ್‌ ವಾಹನ ಅಥವಾ ಮಿನಿ I 105 
ಬಸ್‌ : 

3 ಬಸ್‌, ವಾಣಿಜ್ಯ ವಾಹನ (ಎರಡು ಆಕ್ಷಲ್‌) 220 
ಬಸ್‌ ವಾಣಿಜ್ಯ ವಾಹನೆ (ಮೂರು 'ಆಕ್ಷೆಲ್‌) | pT 
ಭಾರಿ ನಿರ್ಮಾಣ ಯಂತ್ರೋಪಕರಣ (CM), ಅರ್ಥ್‌ ಮೂವಿಂಗ್‌ 

5 ಎಕ್ಸಿಪ್‌ಮೆಂಟ್‌ (EME) ಅಥವಾ ಮಲ್ಪಿ ಆಕ್ಸಲ್‌ ವಾಹನ (MAV) 3.45 
(ನಾಲ್ಕು ರಿಂದ ಆರು ಆಕ್ಷಲ್‌) 

¢ [ಈರ ಗಾತ್ರದ ವಾಹನಗಳು (ಏಳಿ ಅಥವಾ ಹೆಚ್ಚಿನ `` ಆಕ್ಷಲ್‌ಗಳು) 220 


ಉ) ಸದರಿ ಮೂಲ ದರಗಳನ್ನು ಅಧರಿಸಿ ಅಧಿಸೂಚನೆ ನಿಯಮಗಳ ಅನ್ವಯ ಟೋಲ್‌ ರಸ್ತೆಯ ಉದ್ದ, 
ಅಗಲ, ಬೈಪಾಸ್‌ ರಸ್ಥೆಗಳು, -ಟೋಲ್‌ ರಸ್ತೆಯಲ್ಲಿ 60ಮೀ ಗಿಂತ "ಉದ್ದವಾಗಿರುವ ಸೇತುವೆಗಳು 
ಇವುಗಳನ್ನು ಪರಿಗಣಿಸಿ ಆಯಾ ರಸ್ತೆಗೆ ಟೋಲ್‌ ಸುಂಕವನ್ನು ನಿಗಧಿಪಡಿಸಲಾಗುತ್ತದೆ. 

ಊ) ಸದರಿ ಮೂಲ ದರಗಳನ್ನು ಆಧಾರಿಸಿ ಪ್ರತಿ ವರ್ಷ ಏಪ್ರಿಲ್‌ 01 ರಂದು ಪರಿಷ್ಕೃತ ದರಗಳನ್ನು 
ನಿಗದಿಪಡಿಸಿ ಗೆಜೆಟ್‌ ಪ್ರಕಟಣೆಯನ್ನು ಹೊರಡಿಸಲಾಗುವುದು. ಮೂಲ .ದರಗಳು 2007-08 
ವರ್ಷಕ್ಕೆ ಅನ್ವಯವಾಗುತ್ತಿದ್ದು, ಪ್ರತಿ ವರ್ಷ ಈ ದರಗಳಿಗೆ ಶೇಕಡ 3 ರಷ್ಟು ಸಿಪಿಂಂ ಹೆಚ್ಚಳ ಮತ್ತು 
WPI index ಆಧಾರಿತ ಹೆಚ್ಚಳವನ್ನು ಸೇರಿಸಿ ಪ್ರಸ್ತುತ ವರ್ಷಕ್ಕೆ ಅನ್ವಯವಾಗುವಂತೆ ಮೂಲ 
ದರಗಳನ್ನು ಪರಿಷ್ಠರಿಸಲಾಗುತ್ತದೆ. 

ಖ) ಮೂಲ ದರಗಳು ನಾಲ್ಕು ಪಥದ ರಸೆಗೆ ಅನ್ವಯವಾಗುತ್ತಿದ್ದು ಟೋಲ್‌ ಸಂಗ್ರಹಿಸಬೇಕಾದ ರಸ್ತೆಯು 
ಎರಡು ಪಥದ ರಸ್ತೆಯಾಗಿದ್ದ್ಲಿ ಮೂಲ ದರದ ಶೇ. 70 ರಷ್ಟು ದರವು ಅನ್ವಯವಾಗುತ್ತದೆ. 


ಎ) ಟೋಲ್‌ ಸಂಗ್ರಹಿಸಬೇಕಾದ ರಸ್ತೆಯಲ್ಲಿ ಬೈಪಾಸ್‌ ಇದ್ದಲ್ಲಿ, ದರ ನಿಗಧಿಪಡಿಸುವಾಗ ಬೈಪಾಸ್‌ 
ಉದ್ದದ 1.5 ಪಟ್ಟು ಉದ್ದವನ್ನು ಪರಿಗಣಿಸಲಾಗುವುದು. 

ಏ) ಟೋಲ್‌ ಸಂಗ್ರಹಿಸಬೇಕಾದ , ರಸ್ತೆಯಲ್ಲಿ 60 ಮೀಟರ್‌ ಮೀರಿದ ಸೇತುವೆ ಇದ್ದಲ್ಲಿ, ದರ 
ನಿಗಧಿಪಡಿಸುವಾಗ. ಸೇತುವೆಯ 10 ಪಟ್ಟು ಉದ್ದವನ್ನು ಪರಿಗಣಿಸಲಾಗುವುದು. 

ಐ) ಟೋಲ್‌ ದರಗಳಲ್ಲಿ Daily Pass, Monthly Pass, 10cal Pass ಗಳನ್ನು ಪಡೆಯುವುದರ 
ಮೂಲಕ ರಿಯಾಯಿತಿಯನ್ನು ರಸ್ತೆ ಬಳಕೆದಾರರು ಪಡೆಯಬಹುದಾಗಿದೆ. 

. ಒ) ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳು, ಟ್ರ್ಯಾಕ್ಷರ್‌ಗಳು, ಎತ್ತಿನ ಗಾಡಿಗಳು ಮತ್ತು ಟ್ರೈಲರ್‌ಗಳಿಗೆ 

ಟೋಲ್‌ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. 


ಅನಮುಬಂಧ- (ಚುಕಿ ಗು 
ಮಾನ್ಯ ಸದಸ್ಯರ ಹೆಸರು: ಶ್ರೀ. ಸುನೀಲ್‌ 


1 ಕೆಆರ್‌.ಡಿ.ಿ.ಎಲ್‌ ಹಾಗೂ ಕೆಶಿಫ್‌ ಸಂಸ್ಥೆಗಳಿಂದ ಅಭಿವೃದ್ಧಿ ಪಡಿಸಿರುವ ಈ 
ಸರ್ಕಾರಿ ಆದೇಶ ಸಂಖ್ಯೆ ಲೋಣಇ 118 ಇಎಪಿ 2016 ಬೆಂಗಳೂರು ದಿನಾಂಕ: 


1. ಶುಲ್ಕ ಸಂಗಹಣಾ ಪಾರಂಭವಾಗಿರುವ ರಸೆಗಳು 
ರಸ್ತೆಯ ಹೆಸರು 


Ei ಧಾರವಾಡ-ಕರಡಿಗುಡ್ಡ-ಸವದತ್ತಿ ರಸ್ತ 
ಹೂಸಕೋಟಯಿಂದ ಚಿಂತಾಮಣಿ ಬೈಪಾಸ್‌ ರಸ್ತೆ 


(ಇಲಾಖಾ ವತಿಯಿಂದ ಶುಲ್ಕ ಸಂಗ್ರಹಣೆ ಮಾಡಲಾಗುತ್ತಿದೆ) 

| 3 | ಹಾವೇರಿ-ಅಕ್ಕಿಆಲೂರು-ಹನಗಲ್‌ ರಸ್ತೆ 

EY ಮುದೋಳ್‌-ಚಿಕ್ಕೋಡಿ-ನಿಪ್ಪಾಣಿ ರಸ್ತ 

ಶೆಲ್ಫಾಡಿ-ಮುಂಡರಗಿ ರಸ 

|5| ಹುಬ್ಬಳ್ಳಿ-ಕುಂದಗೋಳ-ಲಕ್ಷೆ ಏಶ್ಚರ ರಸ್ತೆ 
7 | ಮುದಗಲ್‌-ತಾವರೆಕೆರೆ-ಗಂಗಾವತಿ ರಸ್ತೆ 


|8| ಮಾಗಡಿ-ಪಾವಗಡ-ಎಪಿ ಬಾರ್ಡರ್‌ ರಸ್ತೆ 


SH-34 
SH-49 
SH-02 


SH-18 


ಘಮ) ಟು 


SH-45 
SH-73 
SH-29 


SH-3 


ರುತಿನ ಪ್ರಶ್ನೆ ಸಂಖೆ:350 (2495 
ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರು 


ಕೆಳಕಂಡ 19 ರಸ್ಟೆಗಳಲ್ಲಿ ಬಳಕೆದಾರರ ಶುಲ್ಕವನ್ನು (User Fee) 
31-03-2017 ರಲ್ಲಿ ಅನುಮೋದನೆ ನೀಡಲಾಗಿದೆ. ವವರಗಳು ಕೆಳಕಂ 


ಕರ್‌ 
ಗುತ್ತಿಗೆದಾರರ 


36.00 


ಹೆಸಜಹ್‌ 
ಲ್ಯ" 


52.46 


31.78 


107.94 


64.21 


18-02-2019 


25-02-2020 
30-11-2020 


19-10-2019 


16-01-2020 

2.30 21-01-2020 

165 26-08-2020 
149.50 | 720 


18-06-2020 3 ವರ್ಷ 


ಸಂಗ್ರಹಣೆ ಮಾಡಲು 
ಡಂತೆ ಇರುತ್ತದೆ. 


3ವ 
3 ವರ್ಷ 


3 ವರ್ಷ 


ರ್ಷ 
oT 


9 ಮಳವಳ್ಳಿ-ಮದ್ಧೂರು-ಕೊರಟಗಿರ ರಸ್ತೆ 


10 ಸಿಂಧನೂರು-ಅಾವರತರ ನಷ ರಸ್ತೆ 


105.63 | 33 ಶೀ. ರವಿ ಮೋಕ್ಷಿತ್‌ 


ಗುತ್ತಿಗೆಬಾರರ 
ವಾರ್ಷಿಕ 
ಸಂದಾಯ ಮೊತ್ತ 

(ರೂ.ಕೋಟಿಗಳಲ್ಲಿ) 


ಗುತ್ತಿಗೆದಾರರ ಹೆಸರು 


ಗುತ್ತಿಗೆಯ 
ಅವಧಿ 


23-05-2020 


06-05-2000 


H. 


ಶಿವಮೊಗ್ಗ - ಶಿಕಾರಿಪುರ - ಹಾನಗಲ್‌ ರಸ್ತೆ SH-57 121.41 12.83 


SMC SCC SNR GR TRS ANNE 
ವರರ ವಾ 

3a 
ಹುಡ್ಕೋ (HUDCO) ಸಾಲದ ನೆರವಿನಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವ ಈ ಕೆಳಕಂಡ ರಸೆಯಲಿ ಶು 


ಸ್ಥೆಯಲ್ಲಿ ಶುಲ್ಕ ಸಂಗಹಣೆ ಮಾಡಲಾಗುತ್ತಿದೆ. 
L ಶುಲ್ಕ ಸಂಗಹಣಾ ಪ್ರಾರಂಭವಾಗಿರುವ ರಸಿಗಳು 


ಕಾಷ್ಯ ಸನ್ನ 7ಕ್ಪಷ್‌ ಇಷ್ಟ 
| ಕ 
o ರಸ್ತೆಯ ಹೆಸರು ಸಸ್ಯ ಈಸು 


2. ಪಠಿಷ್ನತ ದಾಸ್ತಾವೇಜು ( Revised RFP ಅಳವಡಿಸಿ 


ಮೊತ್ತ 
(ರೂ.ಕೋಟಿಗಳಲ್ಲಿ) 


01-08-2020 3 ವರ್ಷ 


ಟೆಂಡರ್‌ ಆಹಾನಿಸ ಬೇಕಾಗಿರುವ ರಸೆಗಳು. 


ರಸ್ತೆಯ ಹೆಸರು ಸಂದಾಯ ಮೊತ್ತ 


(ರೂ.ಕೋಟಿಗಳಲ್ಲಿ) 


11. ಕರಅನಿನಿ ವತಿಯಿಂದ ಕೈಗೊಂಡ ಈ ಕೆಳಕಂಡ ಪಿಷಿಪಿ-ಡಿಬಿಎಫ್‌ಓಟಿ-ವಿಜಿಎಫ್‌ ರಸ್ತೆಗಳಲ್ಲಿ ನಿರ್ಮಾಣ ವೆಚವನು 


ಸನ್ನು ರಿಯಾಯಿತಿದಾರರು ಹೂಡಿಕೆಮಾಿ ಅಭಿವೃದ್ಧ 
ಪಡಿಸಿದ್ದು, ಸರ್ಕಾರದ ಅನುಮತಿಯಂತೆ ಸದರ ರಸ್ತೆಗಳಲ್ಲಿ ರಿಯಾಯಿತಿದಾರು ನಿರ್ಧಿಷ್ಟ ಅವಧಿಯ ವರೆಗೆ ಶುಲ್ಕ ವಸೂಲಾತಿ ಮಾಡುವರು. 


ಟೋಲ್‌ ಪ್ರಾರಂಭಿಸಿದ 
ದಿನಾಂಕ 


ರಯಾಹತಇಷಧ 
ರಸ್ತೆಯ ಹೆಸರು 


ಯಲಹಂಕೆ-ಆಂಧ್ರ ಪ್ರದೇಶ ಗಡಿ ರಸ್ತೆ 


ಗಿಣಿಗೆರೆ-ಗಂಗಾವತಿ ರಸ್ತ 
5 | ಧಾರವಾಡ-ರಾಮನಗರ ರಸ್ತೆ 
ವಾಗ್ದಾರಿ-ರಿಬ್ಬನಪಲ್ಲಿ ರಸ 18-18-7012 
; ದ್‌ ಕುರಿ 
IV. ವಿಶ್ವಬ್ಯಾಂಕ್‌ ನೆರವಿನ ಯೋಜನೆಯಡಿಯಲ್ಲಿ ಕ.ಆರ್‌.ಡಿ.ಿ.ಎಲ್‌ ನಿಂದ ಅಭಿವೃದ್ಧಿ ಪಡಿಸಲಾದ ಈ ಕೆಳಕಂಡ 6 ರಸ್ತೆಗಳಲ್ಲಿ ಬಳಕೆದಾರರ ಶುಲ್ಕವನ್ನು ಸಂಗ್ರಹಿಸಲು ಸರ್ಕಾರಿ 
ಆದೇಶ ಸಂಖ್ಯೆ: ಲೋಇ76 ಇಎಪಿ2014 ಬೆಂಗಳೂರು ದಿನಾಂಕ: 23-03-2016 ರಲ್ಲಿ ಅನುಮೋದನೆ ನೀಡಲಾಗಿರುತ್ತದೆ. ವಿವರಗಳು ಕೆಳಗಿನಂತೆ ಇರುತ್ತದೆ. 
1. ಶುಲ್ಕ ಸಂಗಹಣಾ ಪ್ರಾರಂಭವಾಗಿರುವ ರಸ್ತೆಗಳು ) 


ಚೋರ್‌ 
ಗುತ್ತಿಗೆದಾರರ 


ವಾರ್ಷಿಕ ಜೋನ್‌ 
ಬ ಭು ್ರೌ! ಸಿ. 
ಸಂದಾಯ ಮೊತ್ತ | ಗುತ್ತಿಗೆದಾರರ ಹೆಸರು ದಿನಾಂಕ 
27-12-2019 
23-01-2020 


——— 


23-01-2020 


2. ಸಂಗಹಣಾ ಖಾರಂ; ವಾಗಬೇಕಾಗಿರುವ ರಸಗಳು 


ಹುನಗುಂದ--ತಾಳಿಕೋಟಿ ರಸ್ತೆ SH-41 &60 
ಶುಲ್ಕ ಸಂಗ್ರ; ರಂಭ; 


ರಸ್ತೆಯ ಹೆಸರು : 
ಸಂದಾಯ ಮೊತ್ತ ಹೆಸರು 
(ರೊ.ಕೋಟಿಗಳಲ್ಲಿ 


[oR [2] 


$ಮುಖ್ಯ ಇಂಜಿನಿಯರ್‌ 
ಕ.ರ.ಅ.ನಿ.ನಿ, ಬೆಂಗಳೂರು 


